ಲೀಲಾ .ಬಿ* 
ಸಾಮಾಜಿಕ ಸುಧಾರಣೆಯಲ್ಲಿ 
ಮೈಸೂರಿಗೆ ಸಂಬಂಧಿಸಿದಂತೆ 


ರಾಮಕೃಷ್ಣ-ಿನೇಕಾನಂದ ಸಂಸ್ಥೆಯ ಪಾತ್ರ; 


೧೯ನೇ ಶತಮಾನದ ಸಾಮಾಜಿಕ-ಮತೀಯ 
ಚಳುನಳಿಯಲ್ಲಿ ಅತ್ಯಂತ ಯಶಸ್ವಿ ಪಾತ್ರ 
ವಹಿಸಿ, ಇಂದಿಗೂ ಮಾರ್ಗದರ್ಶಿಯಾಗಿರುವ 
ರಾಮಕೃಷ್ಣ -ವಿವೇಕಾನಂದ ಸಂಸ್ಥೆಯು ಥಿಯಾಸಭ 
ಮತ್ತು ಬ್ರಹ್ಮ ಸಮಾಜ ಹೆಲವು ಉದ್ದೇಶ ಹೊಂದಿ 
ತಾದರೂ, ತನ್ನದೇ ಆದ ಮೂಲ ಭೂತ! ತತ್ವವನ್ನು 
ಹೊಂದಿದೆ. ದಿವ್ಯಜ್ಞಾನ (Theology) ಮತ್ತು ಬ್ರಹ್ಮ 
ಸಮಾಜಕ್ಕೆ ಒಲಿದ ಹಲವಾರು. ತರುಣರು ನಿರಾಶೆ 
ಸೊಳಗಾದಾಗ ಆಶಾಕಿರಣವಾದದ್ದು ವಿವೇಕಾನಂದರ 
ವಾಣಿ. 


ರಾಮಕೃಷ್ಣ ಪರಮಹಂಸರ ಅತ್ಯಂತ ಪ್ರಿಯ 
ಶಿಷ್ಯರಾದ ವಿವೇಕಾನಂದರು ತಮ್ಮ ಗುರುಗಳ ನಿಧನದ 
ಬಳಿಕ (೧೮೮೬), ಇಂಡಿಯಾ ಹೇಶವನ್ನು ಸುತ್ತಿ 
ಕರ್ಣೂಟಿಕಕ್ಸೆ ಬಂದದ್ದು ೧೮೯೩ರಲ್ಲಿ. ಈ ವೇಳೆಗೆ 
ವಿವೇಕಾನಂದರು ದೇಶ ಸರ್ಯಟಣೆ ಮಾಡಿ, ಉನ್ನತ 
ಶಿಕ್ಷಣ ಹೊಂದಿ ಭಾರತದ ಪುರಾತತ್ವದ ಅರಿಮೆ ಉಳ್ಳವ 


ರಾಗಿದ್ದರು. ನಿನೇಕಾನಂದರೆ ಆಕಸ್ಮಿಕ ಆಗಮನವನ್ನು 
ಗಮನಿಸಿದ ದಿವಾನ್‌ ಶೇಷಾದ್ರಿ ಐಯ್ಯರ್‌, ಮಹಾ 
ರಾಜರಾದ ಚಾಮರಾಜ ಒಡೆಯರಿಗೆ ನಿವೇಕಾನಂದರನ್ನು 
ಪರಿಚಯಿಸಿದರು. ವಿವೇಕಾನಂದರು ಚಾಮರಾಜ 
ಒಡೆಯರೊಡನೆ ನಿಕಟ ಸ್ನೇಹ ಹೊಂದಿದರು. ಮತ್ತು 
ಅತ್ಯಂತ ಪ್ರೀತಿಗೆ ಪಾತ್ರರಾದರು. ನಿವೇಕಾನಂದರು 
ತಮ್ಮ ನೆನಪಿನ ಕಾಣಿಕೆಯಾಗಿ ತಮ್ಮ ವಾಣಿಯನ್ನು 
ಕಿಕಾರ್ಡ ಮಾಡಲು ಅವಕಾಶ ನಿತ್ತರು. ಆದರೆ 
ಡುರ್ಡವದಿಂದ  ಅನರ ಕಂಠಶ್ರೀಯು ಲಭ್ಯವಿಲ್ಲ 


ದಂತಾಗಿದೆ.2 
ವಿವೇಕಾನಂದರು. ಸರ್ವಧರ್ಮ ಸಮ್ಮೆಳನಕ್ಕೆ 
ಭಾರತದ ಪ್ರತಿನಿಧಿಯಾಗಿ ಹೋದದ್ದು ೧೮೯೩. ನಾಲ್ಕು 


ನರ್ಷಕಾಲ ಹಿಂದೂ ಧರ್ಮ ಮತ್ತು ವೇದಾಂತ 
ವನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಸಾರ ಮಾಡಿದರು. 
ನಿವೇಕಾನಂದರ ಪಾಶ್ಚಾತ್ಯ ಪ್ರವಾಸ ಅವರಿಗೆ ಸಾಶ್ಚಾತ್ಯ 


ದೇಶದ ಒಳಿತು ಕೆಡುಕನ್ನು ತಿಳಿಸಿಕೊಟ್ಟಿತು. ಮಾತೃ 


* ಫ್ಲಾಟ್‌ ನಂ. ೪೬, “ಶ್ಯಾಮಲ” ೧ನೆಯ ಮಹಡಿ, ಮಾತುಂಗ,, ಮೆಂಂಬಯಿ-೪೦೦ ೦೧೯ 

1 Propagate truth whieh Ramakrishna Paramahamsa advocated for the benefit of 
humanity for their temporal, Spiritual and mental Progress 

2 The life of Swami Vivekananda in two volumes 1912 p.291 it is stated the 
Maharaja requested Swamiji that he shold have something as a remembrance to 
which Swamiji obliged and allowed them to record his Voice. But recently it has 
come to my notice, the record is not available in the Mysore Palace. 


೧೮೮ 


ಇತಿಹಾಸ ದರ್ಶನ 


ಭೂಮಿಯ ಹಿರಿತನೆವು ಮಹತ್ವವಾಗಿ 
ಇಂಡಿಯಾದ ಬಡತನ, ಮೂಡಢತನ, 
ಎಲ್ಲಾ ಹೀನತೆಗೆ ಕಾರಣ ಎಂದು ತಿಳಿದರು. 


ಕಂಡರೂ, 
ನಿರಕತೆಯೇ 


ನಿವೇಕಾನಂದರು ಮೈಸೂರು ಮಹಾರಾಜ 
ಚಾಮರಾಜ ಒಡೆಯರ ಸಹಾಯವನ್ನು ಸ್ಮರಿಸಿದ್ದಾರೆ. 
"ಎಕೋ ಎಂಬ ಪತ್ರಿಕೆಯ ಸಂಪಾದಕರಿಗೆ ಉತ್ತರ 
ಕೊಡುತ್ತಾ (೩ ಡಿಸೆಂಬರ್‌ ೧೮೯೬) “ಮೈಸೂರು 
ಮಹಾರಾಜ, ಮತ್ತಿತರ ಸ್ನೇಹಿತರ ಸಹಾಯದಿಂದ 
ಚೆಕಾಗೊ ಪಟ್ಟಣದ ಸರ್ವಧರ್ಮ ಸಮ್ಮೆಳನಕೆ 
ಹೋಗುವದಕ್ಕೆ ಸಾಧ್ಯವಾಯಿತು ಎಂದಿದ್ದಾರೆ ಮತ್ತಾ 
೧೮೯೫.೧೮೯೬ಹೊರದೇಶದಲ್ಲಿ ಧರ್ಮ ಪ್ರಚಾರಕಾರ್ಯ 
ಮಾಡಲು ಸಾಧ್ಯ್ಯವಾದದನ್ನು ತಿಳಿಸಿದ್ದಾರೆ ವಿನೇಣಾ 
ನಂದರು ಚಿಕಾಗೊದಲ್ಲಿ ನಡೆದ ಸರ್ವಧರ್ಮು ಸಮ್ಮೇಳನ 
ದಲ್ಲಿ ಯಶಸ್ನಿಯಾಗಿ ಭಾಗಿಯಾಗಿ ವಾಸಸ್ಸಾದನಂತರ 
ಬೆಂಗಳೂರಿನಲ್ಲಿ ಒಂದು ಸಾರ್ವಜನಿಕ ಸಭೆಯು ಸೆಂಟ್ರಲ್‌ 
ಕಾಲೇಜನಲ್ಲಿ ನಡೆಯಿತು. ಈ ಸಭೆಯ ಅಧ್ಯಕ್ಷತೆ 
ಯನ್ನು ದಿವಾನ್‌ ಶೇಷಾದ್ರಿ ಐಯ್ಯರವರು ವಹಿಸಿದ್ದರು. 
ಬೆಂಗಳೂರಿನೆ ಗಣ್ಯನಾಗರೀಕರಾದ ಚಂಚೆಲರಾವ್‌ 
ಪಂತುಲು, ನ್ಯಾ ಯಮೂರ್ತಿ ರಾಮಚಂದ್ರ ಐಯ್ಯರ್‌, 
ಮೀನಾಕ್ಷಿಐಯೆರ್‌, ನಿ.ಯನ್‌. ನರಸಿಂಹ ಐಯಂಗಾರ್‌, 
ಹಿ. ಮಾಧನರಾವ್‌ ಮತ್ತು ಆರ್ಕಾಟ್‌ ಶ್ರೀನಿವಾಸಾ 
ಚಾರ್ಲು ಸಭೆಯಲ್ಲಿ ಹಾಜರಿದ್ದರು. ಜಿ.ಜಿ. ನರಸಿಂಹಾ 
ಚಾರ್ಯರು ಅಧ್ಯಕ್ಷಭಾಷಣ ಮಾಡಿ ವಿನೇಕಾನಂದರ 
ಹಿಂದೂಧರ್ಮ ಪ್ರಚಾರವನ್ನು ಪ್ರಶಂಸಿದರು. ಮತ್ತು 
ಡಾ|| ಬರೋಸ ಸ್‌ ಸರ್ವಧರ್ಮ ಸೆಮೆ ಳನದ ಅಧ್ಯಕ) 
ರವರಿಗೆ ಇಲ್ಲಿನ ನಾಗರೀಕರ ಅನಿಸಿಕೆಯನ್ನೂ ಮತ್ತು 
ವಿವೇಕಾನಂದರಿಗೆ ಈ ಒಕ್ಕೊಟಿದ ಗೊತ್ತು ವಳಿಯನ್ನು 
ಸಭಾಧ್ಯಕರ ಸಹಿಯೊಂದಿಗೆ ಕಳುಹಿಸುವುದೆಂದು 
ಸಭೆಯು ನಿಶ್ಚಯಿಸಿತು.. 


೧೮೯೭ರಲ್ಲಿ ವಿವೇಕಾನಂದರು. ರಾಮಕೃಷ್ಣರ 
ಶಿಷ್ಯರನ್ನೆಲ್ಲಾ ಒಂದು ಗೂಡಿಸಿ “ರಾಮಕೃಷ್ಣ ಶ್ರಮ' 


ಸ್ಥಾಪಿಸಿದರು. ೧೮೯೯ ಬೇಲೂರು ಮಠನನ್ನು ಶುರು 
ಮಾಡಿದರು. [೧೯೦೯ರಲ್ಲಿ ರಾಮಕೃಷ್ಣ ನಿಷನ್‌ 


ಸಂಸ್ಕ ೧೮೬೦ರ ಕಾಯ್ದೆ ಪ್ರಕಾರ ದಾಖಲೆಗೊಂಡಿತು] 
ನಿವೇಕಾನೆಂದರು (೧೯೦೨) ನಿಧನವಾದರು. ವೇದಾಂತ 
ಸೊಸೈಟಯ ಆಶ್ರಮದಲ್ಲಿ ಸಂತಾಪ ಸೂಚಕ ಸಭೆಯ 
ಕಾವಲರಿರೋಡನಲ್ಲಿರುವ ನಾರಾಯಣಸ್ವಾಮಿ ಪಿಳ್ಳೈ 
ಯವರ ಮನೆಯಲ್ಲಿ ನಡೆಯಿತು. ಅಸಂಖ್ಯಾತ ಜನೆ 
ಹಾಜರಿದ್ದರು. ಹೀಗೆ ಹಾಜರಿದ್ದವರಲ್ಲಿ ಯುರೇಹಿ 
ಯನ್ನರು, ಸ್ಮ ಳೀಯ *ಶ್ಚಿನ್ನರು, ಮತ್ತು 
ಮುಸಲಾ ನರೂ ಇದ್ದರು. ಈ ಸಂದರ್ಭದಲ್ಲಿ ಜಿ.ಜಿ, 
ಸಸಾರ ರವನ್ನು ಸಭೆಯು ವೈಸ್‌ ಪ್ರೆ ಫೆಸಿಡೆಂಟ್‌ 
ಆಗಲು ಒಪ್ಪಿ ಸಿತು. ಸಭೆಯಲ್ಲಿ ಮಾತನಾಡಿದ 
ತ್ಯಾಗರಾಜ್‌ hd ಮತ್ತು ಗಣಸತಿ ನಾಯಕರ್‌, 
ವಿವೇಕಾನಂದರನ್ನು ಸ್ಮರಿಸಿ ಅನರು ಹಾಕಿಕೊಟ್ಟಿರುವ 
ದಾರಿಯಲ್ಲಿ ನೆಡೆಯಬೇಕೆಂದರು. ವಿವೇಕಾನಂದರ 
ತರುವಾಯ ರಾಮಕೃಷ್ಣರ ಶಿಷ್ಯರು ಬೆಂಗಳೂರಿನಲ್ಲಿ 
ರಾಮಕೃಷ್ಣ ಮಠವನ್ನು ಸ್ಥಾಸಿಸಿದ್ದಲ್ಲಜಿ ಇಡೀ 
ದಕ್ಷಿಣ ಭಾರತದಲ್ಲಿ ತಮ್ಮ ಸಂಸ್ಥೆಗೆ ಪ್ರಚಾರ ಸಿಗುವಂತೆ 
ಮಾಡಿದರು. 


ವಿವೇಕಾನಂದರ ಆಶೀರ್ವಾದದಿಂದ ಹುಟ್ಟದ 
ವೇದಾಂತ ಸೊಸೈಟಿಯಬೆಂಗಳೂರಿನೆ ಅಲಸೂರಿನಲ್ಲಿತ್ತು. 
ಸೊಸೈಟಿಯ ಮೂಲ ಉದ್ದೇಶ ೧. ವೇದಾಂತವನ್ನು 
ಅಭ್ಯಸಿಸುವುದು ೨. ಚಿಕ್ಕ ಹೊತ್ತಿಗೆಗಳನ್ನು ಸುಲಭದ 
ಬೆಲೆಯಲ್ಲಿ ದೊರಕಿಸುವಮ ೩. ಧರ್ಮಾತ್ಮ ನಲಸ 
ಮಾಡುವದು ೪. ಸೊಸೈಟ ಉದ್ದೇಶ ಸಫಲತೆಗಾಗಿ 
ಶ್ರಮಿಸುವದಾಗಿತ್ತು. ವೇದಾಂತ ಸೊಸ್ಸೆಟಿಯು 
ದಂಡಿನಲ್ಲಿ ಪಾಠ ಪ್ರವಚನ ನಡೆಸುತ್ತಿತು- ಮತ್ತು 


3 Please see letters of Swami Vivekananda to His Highness Maharaja of Mysore from 
Chicago 23 June 1894 & Indian Missionaries Mission to England. Echo 3rd Dec 1896 
4 Bangalore Spectator, 27 Septmber, 1894 1896, ರಲ್ಲಿ ಟೌನ್‌ಹಾಲ್‌ನಲ್ಲಿ ೨೫ ಡಿಸಂಬರ್‌ ೧೮೯೬ 
ಸಾರ್ವಜನಿಕರ ಸಭೆಯೊಂಡು ಸೇರಿ ವಿವೇಕಾನೆಂದರೆನ್ನು ಮೈಸೂರಿಗೆ ಬರೆಮಾಡಿಕೊಳ್ಳ ಸ್ಸ ಬೇಕೆಂದೂ, ಮತ್ತು ಇದಕ್ಕೆ 
ಎಮ್‌. ವೆಂಕಟಕೃಷ್ಣಯ್ಯನವರು ಅಧ್ಯಕ್ಷರಾಗಬೇಕೆಂದೂ, ಮತ್ತು ವಿನೇಕಾನಂದಸ್ವಾ ಮಿಗಳಿಗೆ ಕೈಲು ಖರ್ಚು ಇತ್ಯಾದ 


ಸೌಕರ್ಯ ಒದಗಿಸಬೇಕೆಂದೂ ತೀರ್ಮಾನಿಸಿತು. 


ಇತಿಹಾಸ ದರ್ಶನ 


೧೮೯ 


ಶ್ರೀರಾಮಕೃಷ್ಣ ರ ಹುಟ್ಟಿದ ಹಬ್ಬನನ್ನು ಆಚರಿಸುತ್ತಿತ್ತು. 
ಜುಲೈ ೧೯೦೩ರಲ್ಲಿ ರಾಮಕೃಷ್ಣ ರ ಶಿಷ್ಯರಾದ 
ರಾಮಕೃಷ್ಣಾ ನಂದರನ್ನು* ಕಂಟೂನ್ಮೆಂಟ್‌ ಸೈಷನ್ನಿ © 
ಸ್ವಾಗತಿಸಿತು. ಸ್ವಾಮಿಗಳು ಬೆಂಗಳೂರಿನಲ್ಲಿದ್ದಾಗ 
ಬೆಂಗಳೂರಿನ ಸುತ್ತ ಮುತ್ತ ವೇದಾಂತ ಭಾಷಣವಿತ್ತರು. 
ಮೈಸೂರು ಮಹಾರಾಜರಾದ ಕೃಷ್ಣ ರಾಜ ಒಡೆಯರ್‌ 
ರವರನ್ನು ಸಂದರ್ಶಿಸಿದರು. ರಾಮಕೃಷ್ಣ್ವಾನಂದರು 
ಬೆಂಗಳೂರಿಗೆ ಭೇಟ ಇತ್ತರು. ೧೯೦೪ರಲ್ಲಿ ತಮ 
ಶಿಷ್ಯರ ಇಚ್ಛಾನುಸಾರ ರಾಮಕೃಷ್ಣಾ ಶ್ರಮವನ್ನು 
ಬಾಡಿಗೆ ಮನೆಯಲ್ಲಿ ಸ್ಥಾಪಿಸಿದರು. ಆತಾ ನಂದರು 
ಜೇಲೂರು ಮಠದ ಪರವಾಗಿ ಬೆಂಗಳೂರಿಗೆ ಬಂದು 
೧೯೦೫ರ ವರೆಗೆ ವೇದಾಂತ ತರಗತಿಗಳನ್ನು ನಡೆಸು 
ತ್ತಿದ್ದರು. ಇವರೇ ವಿವೇಕಾನಂದ ಸೊಸೈಟಿಯ 
ಸಂಸ್ಥಾಪಕರು. ಕೆಲವು ಕಾಲದ ಬಳಿಕ ವಿವೇಕಾನಂದ 
ಸೊಸೈಟಿ ಮತ್ತು ವೇದಾಂತ ಸೊಸೈಟಿ ಒಂದು ಗೂಡಿ 
"ರಾಮಕೃಷ್ಣ > ನಿಂಷನ್‌ ಎಂದಾಯಿತು. 


ಚಾಮುರಾಜಪೇಟಿಯಲ್ಲಿ ೧೯೦೬ರಲ್ಲಿ ಮೊದಲನೆಯ 
ರಾಮಕೃಷ್ಣಾ ಶ್ರಮ ಸ್ಥಾಪಿತವಾಗಿ ಆತ್ಮಾನೆಂದರು 
ಇದಕ್ಕೆ ಮುಖ್ಯಸ್ಥರಾದರು. ೧೯೦೬ರಲ್ಲಿ ಜೋಧಾ 
ನಂದರು ಇದರ ಮೇಲಿ ಸ ಚಾರಣೆಯನ್ನು ವಹಿಸಿಕೊಂಡರು 
ಬೋಧಾನೆಂದರು ನ್ಯೂಯಾರ್ಕ ರಾಮಕೃಷ್ಣ ಮಠಕ್ಕೆ 
ಹೋದಾಗ ನಿಮಲಾನಂದರು ಬೆಂಗಳೂರಿನ ಆಶ್ರಮಕ್ಕೆ 
ಬಂದು, ಆಶ್ರಮಕ್ಕೆ ಸ್ಥಿರವಾದ ಜಾಗವನ್ನು ಹೊಂದುನ 


ಪ್ರಯತ್ನ ಮಾಡಿದರು. ಬುಲ್‌ಟಿಂಪಲ್‌ ರಸ್ತೆಯ 
ಸವನಗುಡಿಯ ಈಗಿನ ರಾಮಕೃಷ್ಣಾ ಶ್ರಮ 


ಆರಂಭಿಸಿದ್ದು ಜನವರಿ ೧೯೦೯ರಲ್ಲಿ ಸ್ವಾಮಿ ಬ್ರಹ್ಮಾನಂದ 


ಶಿಂದೆ ರಾಮಕೃಷ್ಣ -ನಿವೇಕಾನಂದರ ಅಪಾರ ತಿಷ್ಟು 
ಲಪ ಪ ಆಳಿ 
ವೃಂದ ಬೆಂಗಳೂರಿನಲ್ಲಿತ್ತು. ರಾಮಕೃಷ್ಣ ರ ನಿಕಟ 
ಶಿಷ್ಯರಾದ ಅಬೇಧಾಸಂದರು ಬೆಂಗಳೂರಿಗೆ ಬಂದಾಗ 
(೧೯೦೬-೧೯೦೭) ಅವರನ್ನು ಬರಮಾಡಿಕೊಳ್ಳಲು 
ಮುಂದಾದವರಲ್ಲಿ ಎನಂ್‌. ಎ. ನಾರಾಯಣ 
ಐಯಂಗಾರ್‌, ಮುಖ್ಯರು. ಇವರು. ಯುವರಾಜರಿಗೆ 
ಗುರುಗಳಾಗಿ, ಎಕ್ಸೆ ಸ್‌ ಕಮಿಷನರ್‌ ಆಗಿದ್ದರು. 
ಇವರು ಶ್ರೀನಿವಾಸಾನಂದ ಎಂಬ ಹೆಸರಿನಲ್ಲಿ ಸನ್ಯಾಸ 
ನನ್ನು ಸ್ವೀಕರಿಸಿದರು. | 


ಅನೇಕ ಮಹನೀಯರು ರಾಮಕೃಷ್ಣಾ ಶ್ರಮದ 
ಸಂಪರ್ಕಕ್ಕೆ ಬಂದು ರಾಮಕೃಷ್ಣರ ತತ್ತಬೋಧೆ 
ಮುಂತಾದ ಕಾರ್ಯಗಳನ್ನು ಕೈಗೊಳ್ಳುತಿದ್ದರು. 
ಇವರಲ್ಲಿ ಮುಖ್ಯವಾಗಿ ವಕೀಲರಾಗಿದ್ದ ಎಂ.ಜಿ. ವರದಾ 
ಚಾರ್ಯರು ವಿವೇಕಾನಂದರ ಶಿಷ್ಯರಾದ ಹಾಗೂ 
ಸಂಸ್ಕೃತ ಪಂಡಿತರಾಗಿದ್ದ ಜಿ.ಜಿ. ನರಸಿಂಹಾಚಾಯರ್ಶಿರು 
ಮತ್ತು ವಿವೇಕಾನಂದರ ಆದೇಶದ ಮೇಲೆ ಬ್ರಹ್ಮೆವಾದಿನ್‌ 
ಎಂಬ ಉತ್ತಮವಾದ ಪತ್ರಿಕೆಯನ್ನು ಸ್ವಲ್ಪಕಾಲ 
ನಡೆಸಿದ ಅಳಸಿಂಗ ಪೆರುಮಾಳ್‌ ಮುಖ್ಯರಾದವರು* 
ಜಿ.ಜಿ. ನರಸಿಂಹಾಚಾರ್ಯರಿಗೆ ಅತ್ಯಂತ ದೇಶಾಭಿಮಾನ 
ಮತ್ತು ವಿದ್ವತ್ತು ಇದ್ದು ದರಿಂದ ಬ್ರಹ್ಮವಾದಿನ್‌ ಪತ್ರಿಕೆ 
ಯಲ್ಲಿ ಉತ್ಸಾಹವಿತ್ತು. ಬ್ರಹ್ಮನಾದಿನ್‌ ಪತ್ರಿಕೆ ಬಹು 
ಕಾಲ ನಡೆಯದೆ ವಿವೇಕಾನಂದರ ಜೀನಿತಕಾಲದಲ್ಲೆ 
ಮುಚ್ಚಲ್ಪಟತು. 


ವಿವೇಕಾನಂದರ ಮತ್ತೊ ಬ್ಬ ಶಿಷ್ಯರು ಸೋಮಾ 
ನಂದರು, ಸೋನತಾನಂದರು ಬೆಂಗಳೂರಿನವರು. 
ನಿವೇಕಾನೆಂದರನ್ನು ನೋಡಲೇಬೇಕೆಂದು ಮಹತ್ವ 


5 Shankari Prasad Basu & Sunil Bihari Ghosh ed. Vivekananda in Indian News 
Papers. p. 590. ವೇದಾಂತ ಸೊಸೈಟಿ ಅಥ್ಯಕ್ಷರಾಗಿದ್ದವರು ಎಮ್‌.ಎ. ನಾರಾಯಣ ಐಯಂಗಾರ್‌ ಮತ್ತು 


ಉಪಾಥ್ಯಕ್ಷರು : ಜಿ.ಜಿ. ನರಸಿಂಹಚಾರ್ಯ 


6 ಸಿಸ್ಟರ್‌ ದೇನಮಾತರನ್ನು ಮದ್ರಾಸಿನಿಂದ ಕರೆಸಿ ಸುಕದ ಕೆಟ್ಟಿಡಕ್ಕ್ಟ್ಯೋಸ್ಟರ ಪ್ರತಿದಿನ್ನಹಲವಾರು ಗಂಟಿಗಳ ಕಾಲ ಮನೆ 
ಮನೆಗೂ ಹೋಗಿ ಮಠಕ್ಕೊಸ್ಸರ ಯಾಚಿಸುತ್ತಿದ್ದುದುಂಟು, ಹಲವಾರು ಕಾಲ ನಿರಾಶೆ ಹೊಂದಿದರೂ ಪ್ರಯತ್ನ ಬಿಡದೆ 


ಶ್ರನಿಂಸಿದ್ದರು. 
* ಅಳಸಿಂಗ ಪೆರುಮಾಳೆರೊ ಮೂಲತ: 


ಮೈಸೂರಿನವರು. ತಂಡೆ ನರಸಿಂಹಾಚಾರ್ಯರು ಚಿಕ್ಕಮಗಳೂರಿನಲ್ಲಿ ಗುಮಾಸ್ತ 


ರಾಗಿದ್ದರು. ತಮ್ಮ ಕುಟುಂಬ ಮದ್ರಾಸಿಗೆ ಹೋದಾಗ, ಅಳಸಿಂಗೆರು ೧೫೮೪ರಲ್ಲಿ ಪದನೀಧರರಾಗಿ ಪಚ್ಚಿ ಯಪ್ಪ 
ಸ್ಕೂಲಿನಲ್ಲಿ ಶಿಕ್ಷಕರಾಗಿ ಮುಂಡೆ ಮದ್ರಾಸಿನ ಪಚಿಯಪ್ಪ ಕಾಲೇಜಿನಲ್ಲಿ ಉಪನ್ಯಾಸಕಾರರಾಗಿದ್ದರು. ಮದ್ರಾಸಿಗೆ 
ವಿವೇಕಾನಂದರು ಆಗಮಿಸಿದಾಗ ವಿಶೇಷವಾದ ಕೃಪೆಗೆ ಪಾತ್ರರಾದರು, 


೧೯೦ 


ಇತಿಹಾಸ ದರ್ಶನೆ 


ಕಾಂಕ್ಷೆಯನ್ನು ಹೊಂದಿದ ಸೋಮಾನಂದರು ಮದ್ರಾಸಿಗೆ 
ಹೋದರು. ಆಗ ವಿವೇಕಾನಂದರು ಕಲ್ಕತ್ತಾ ಗೆ 
ತೆರಳಿದ್ದರು. ಇವರು ಕಲ್ಲತ್ತಾಗೆ ಹೋದಾಗ, 
ವಿವೇಕಾನಂದರು ಕಾಶ್ಮಿರಕ್ಕೆ ಹೋಗಿದ್ದಾರೆಂದು ತಿಳಿಯ 
ಬಂತು. ಇವರು ಸಟ್ಟು ಬಿಡದೆ ಕಾಶ್ಮಿರಕ್ಕೆ ಹೋದಾಗ 
ವಿವೇಕಾನಂದರು ಹಿಮಾಲಯಕ್ಕೆ ತೆರಳಿದ್ದರು. 
ಕಾಲ್ನಡಿಗೆಯಲ್ಲಿ ಹಿಮಾಲಯನನ್ನು ತಲಸಿ ತಮ್ಮ 
ಗುರುವನ್ನು ಕಂಡು ಸನ್ಯಾಸವನ್ನು ಪಡೆದರು. ಮತ್ತು 
ಬೆಂಗಳೂರಿಗೆ ಬಂದು ದಲಿತರ ಏಳ್ಗೆಗಾಗಿ ಶ್ರಮಿಸಿದರು. 
ನೇಯ ಯವರ ಶ್ರೇಣಿಯಲ್ಲಿ ಒಂದು ಚಿಕ ದೇನಸ್ಥಾನ 
ದಲ್ಲಿ ಸರ್ಕಾರವು ಸೋನತಾನಂದರಿಗೆ ವಸತಿಯನ್ನು 
ಕಲ್ಪಿಸಿಕೊಟ್ಟಿ ತ್ತು. ಮೈಸೂ ರು ಸರ್ಕಾರವು ೧೯೧೧ರಲ್ಲಿ 
ಸೋಮಾನೆಂದರನ್ನು ಬೆಂಗಳೂರಿನ ಸೆಂಟ್ರಲ್‌” ಜೈಲಿನ 
ಕೈದಿಗಳಿಗೆ ತರಗತಿಯನ್ನು ನಡೆಸಬೇಕೆಂದು ಕೋರಿತು. 
ಕನ್ನಡ ಮತ್ತು ತೆಲುಗು ಭಾಷೆಗಳ ಪರಿಚಯವಿದ್ದ 
ಸೋಮಾನಂದರು ಪ್ರತಿ ಭಾನುವಾರ ಬೆಳಗ್ಗೆ ಭಾಗವತ 
ರಾಮಾಯಣ ಮತ್ತು ಮಹಾಭಾರತ ಪುರಾಣದಿಂದ 
ಜೈಲಿನ ಕೈದಿಗಳಿಗೆ ಉಪದೇಶ ಮಾಡುತ್ತಿದ್ದರು. ಮಿಸ್‌ 
ಮಕ್ಲೀಡರ ಪ್ರೇರಣೆಯಂತೆ ಶ್ರೀರಾಮ ದೇವಾಲಯ 
ವನ್ನು ಗುಡಿಮೇಯ ಸೇಟಿಯಲ್ಲಿ ಕಟ್ಟಿಲ್ಪಟ್ಟು ಜೈಲಿನಿಂದ 
ಬಿಡಲ್ಪಟ್ಟಿ ಕೈದಿಗಳು ಸೋಮಾನಂದರೊಡಗೂಡಿ ಇಲ್ಲಿ 
ಭಜನೆ ನಡೆಸುತ್ತಿದ್ದರು. ಸೋಮಾನಂದಡರು ೨೫ 
ವರುಷಗಳ ಕಾಲಕ್ಕಿಂತ ಹೆಚ್ಚಾಗಿ ಕೈದಿಗಳ ಸೇವೆಯಲ್ಲಿ 
ತೊಡಗಿ, ಆವರನ್ನು ಸತ್ಪ್ರಜೆಗಳನ್ನಾಗಿ ಮಾಡಲು ಶ್ರನಿಸಿ 
ಸಿದರು. ರಾಮಕೃಷ್ಣ ಶ್ರಮಕ್ಕೆ ರಾಜಾಶ್ರಯವಿದ್ದು, 
ಯವರಾಜರು ಬೆಂಗಳೂರಿನ ರಾಮಕೃಷ್ಣ ಶ್ರಮಕ್ಕೆ 
ವಿವೇಕಾನಂದರ ಹುಟ್ಟಿದ ಹಬ್ಬಕ್ಕೆ ಪ್ರತಿ ವರ್ಷ ಧನ 
ಸಹಾಯ ಮಾಡಿರುತ್ತಾರೆ. ೧೯೧೧ರಲ್ಲಿ ಶಾರದ ದೇವಿ 
ಯನರು ಬೆಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನೂರು 
ದಿವನೆ ತಂಗಿದ್ದು ಹಲನರಿಗೆ ಸನ್ಯಾಸ ದೀಕ್ಷೆ ಕೊಟ್ಟಿ ರು. 
ಮತ್ತು ಗವಿಪುರದ ಗಂಗಾಧರೇಶ್ವರ ಜೀವಸ್ಥಾನಕ್ಕೆ. 
ಭೇಟ ಇತ್ತರು. 


೧೯೪೩ರಲ್ಲಿ ಬೆಂಗಳೂರಿನಲ್ಲಿ ರಾಮಕೃಷ್ಣ 
ವಿದ್ಯಾರ್ಥಿ ಸಂಘದಲ್ಲಿ ಬಡ ಹುಡುಗರಿಗಾಗಿ ವಿದ್ಯಾರ್ಥಿ 
ನಿಲಯನೊಂದು ಸ್ಥಾಪಿಸಿದೆ. ಇದು ವಿಶೇಷವಾಗಿ 


ಇತಿಹಾಸ ದರ್ಶನ 


ಸುತ್ತಮುತ್ತಲಿರುವ ಹಳ್ಳಿ ಯಲ್ಲಿ ವಾಸಿಸುವ ಹುಡುಗರಿಗೆ 
ಹೆಚ್ಚಿನ ನಿದ್ಯಾಭ್ಯಾಸಕ್ಕೆ ವಿಶೇಷ ಉತ್ತೇಜನ 
ಕೊಟ್ಟಿತ್ತಲ್ಲದೆ ಊಟ, ವಸತಿ ಏರ್ಪಾಡು ಮಾಡಿದೆ. 
ಹಲವಾರು ಸಮಯ ಸ್ವಾಮಿ ತ್ಯಾಗಿಶಾನಂದರು ತಾವೇ 
ಅಡುಗೆ ಮಾಡಿ ವಿದ್ಯಾರ್ಥಿಗಳನ್ನು ಮೇಲ್ವಿ ಚಾರಣೆ 
ಯನ್ನು ನೋಡಿಕೊಂಡಿದ್ದು ಉಂಟು. 


ಬೆಂಗಳೂರಿನ ೩೦ ಕಿಲೋಮೀಟರ್‌ ಸುತ್ತ ಇರುವ 
ಹಿಂದುಳಿದ ಹಳ್ಳಿಗಳಲ್ಲಿ ಎರಡನ್ನು ಆರಿಸಿ (ರಾಗಿಹಳ್ಳಿ, 
ಶಿವನಹಳ್ಳಿ) ಈ ಎರಡೂ ಹಳ್ಳಿಗಳಲ್ಲಿ ಸಂಚಾರಿ ಆಸ್ಪತ್ರೆ: 
ಔಷಧ ಸೌಲಭ್ಯ , ಪ್ರಾಥಮಿಕ ಶಾಲೆ, ವಯಸ್ಕರ 
ಶಾಲೆ, ಶೈತರಿಗೆ ತಿಳುವಳಿಕೆ ಮುಂತಾದ ಕಾರ್ಯಗಳನ್ನು 
ಹಮ್ಮಿ ಕೊಂಡಿದೆ. 


ಮೈಸೂರಿನ ರಾಮಕೃಷ್ಣ ಶ್ರಮವನ್ನು ಶಾರದಾ 
ದೇವಿಯವರ ಶಿಷ್ಯರಾದ ವಾಸಾನಂದರು ೧೯೨೪ರಲ್ಲಿ 
ಆರಂಭಿಸಿದರು. ಸಿದ್ಧೇಶ್ವರಾನಂದರು ಪ್ರಥಮ 
ಅಧ್ಯಕ್ಷರು. ೧೯೩೦ರಲ್ಲಿ ಒಂಟಕೊಪ್ಸಲಿನಲ್ಲಿ ನಿವೇಶನ 
ನನ್ನು ಮಿರ್ಜಾಇಸ್ಮೇಲ್‌ರವರು ದಾನವಾಗಿ ಕೊಟಿ ರು. 
ಚಿತ್ರಾನಂದರ ಪ್ರೋತ್ಸಾಹದಿಂದ ಭಾರತೀಯ ಪರಂಪರೆ 
ಯನ್ನು ಉಳಿಸಿಕೊಳ್ಳಲು ೧೯೩೨ರಲ್ಲಿ ಐದು ವಿದ್ಯಾರ್ಥಿ 
ಗಳಿಂದ ಆರಂಭವಾದ ಸಂಸ್ಥೆ, ಬನುಮಯ್ಯ, ಹೆಚ್‌.ಸಿ. 
ದಾಸಪ್ಪ ಇವರಿಂದ ಪ್ರ್ರೋತ್ಸಾಹಿಸಲ್ಪಟ್ಟಿ ಶು. ೧೯೪೧ರಲ್ಲಿ 
ಶಾಂಭವಾನಂದ ಅಧ್ಯಕ್ಷರಾಗಿದ್ದಾಗ ಸೃಡಿಸರ್ಕಲ್‌ 
ಆರಂಭಿಸಿದರು. ೧೯೪೩ರಲ್ಲಿ ಸೋಮನಾಥಾನಂದರಿಂದ 
ಸಮಗ್ರ ನಿವೇಕಾನೆಂದ ಗ್ರಂಥ ಪ್ರಕಟಣೆ ಕೈಗೊಂಡಿತು. 
ಇನ್ನೂ ಅನೇಕಾನೇಕ ಅಧ್ಯಾತ್ಮಿಕ ಕಿರುಹೊತ್ತಿಗೆಗಳನ್ನು 
ತರುತ್ತಿದೆ. ಮೈಸೂರಿನಲ್ಲಿರುವ ಮತ್ತೊಂದು ಆಕರ್ಷಣೆ 


‘““Ramarjshna Institute of Moral and 
Spiritual Education,” (RIMSE) ೧೯೭೭-೭೮ 
ಇಡು ಇಂಡಿಯಾದಲ್ಲಿ ಪ್ರಪ್ರಥಮವಾದ ಅಧ್ಯಾತ್ಮಿಕ 
ವಾಡ ನಿದ್ಯಾಕೇಂದ್ರ ಈ ಸಂಸ್ಥೆಯು ಮೈಸೂರಿನ 
ಯಾದವಗಿರಿಯಲ್ಲಿದ್ದು ಸಾಮಾನ್ಯರಿಗೂ ಮತ್ತು 
ಉಪಾಧ್ಯಾಯರಿಗೂ ನೈತಿಕ ಮತ್ತು ಅಧ್ಯಾತ್ಮಿಕವಾದ 
ತರಗತಿಯನ್ನು ನಡೆಸಲಾಗುತ್ತಿ ದೆ. ಇದು ವಸತಿ 
ಸ್ಕೊಲಾಗಿದ್ದು ಲೈಬ್ರರಿ, ದೃಕ್‌ಶ್ರವಣ ವಿದ್ಯಾಭ್ಯಾಸ, 
ಪ್ರಾರ್ಥನಾ ಮಂದಿರವನ್ನು ಒಳಗೊಂಡಿದೆ. ಇದಲ್ಲದೆ 


೧೯೧ 


ಪ್ರತ್ಯೇಕವಾಡ ವಸ್ತು ಸಂಗ್ರಹಾಲಯವನಿದ್ದು ಬೋಧನಾ 
ರೂಪದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಈ ವಸ್ತು 
ಸಂಗ್ರಹಾಲಯದಲ್ಲಿ ನೋಡಬಹುದಾಗಿದೆ. ಸಂಸ್ಥೆಗೆ 
ತನ್ನದೇ ಆದ "ಪ್ರಭೋದ' ಎಂಬ ವಾರ್ಷಿಕ ಪತ್ರಿಕೆ 
ಯಾಡೆ. 


ಮಂಗಳೂರಿನಲ್ಲಿ ರಾಮಕ್ಕಷ್ಣ ಸಂಸ್ಥೆಯು 
೧೯೪೭ರಲ್ಲಿ ಡಾ|| ಕೇಶವ ಪೈರವರ ಮರಿಂದಾಳತ್ವದಿಂದ 
ಆರಂಭಿಸಿತು. ೭ ಎಕರೆ ಜಾಗವನ್ನು ಮತ್ತು ತನ್ನದೇ 
ಆದೆ ಸ್ವಂತ ಕಟ್ಟಿಡನನ್ನೂ ಹೊಂದಿದೆ. ಇದಕ್ಕೆ ಹಿಂದೊ 
ಸೇವಾ ಸಂಘವು ಸಹಾಯವನ್ನು ನೀಡಿತು. ವಿದ್ಯಾರ್ಥಿ 
ನಿಲಯ ಮತ್ತು ಆಸ್ಪತ್ರೆಯನ್ನು (೧೯೫೫) ಹೊಂದಿದೆ. 
ಇದರಿಂದ ಸುಮಾರು (೧೯೫೫) ೫೪ ಜನ ವಿದ್ಯಾರ್ಥಿ 
ಗಳು ಸಹಾಯ ಹೊಂದಿದ್ದಾರೆ. ಸುತ್ತಮುತ್ತಲಿರುವ 
ಹಳ್ಳಿಯಿಂದ ಬರುವ ವಿದ್ಯಾರ್ಥಿಗಳಿಗೆ ವಿಶೇಷ ಸಹಾಯ 
ವಾಗಿದೆ. 


ಸ್ತಾನಿ ನಿರ್ಮಲಾನೆಂದರು ಕಾಡಗಿಗೆ 
ದರ್ಶನ ಕೊಟ್ಟಾಗ ಡಾ| ಅಂಚಿಯಂಡ ಕಾಳಮ್ಮಯ್ಯ 
ನವರು ಮತ್ತಿತರು ಸ್ವಾಮಿಯವರಿಂದ ಪ್ರೇರೇಪಿತರಾಗಿ, 
ಹಾಗೂ ಅಂಚಿಯಂಡ ಕಾಳಮ್ಮಯ್ಯನವರು ೩ ಎಕರೆ 
ನೆಲವನ್ನು ದಾನವಾಗಿ ಕೊಟ್ಟಿದ್ದರಿಂದ ಪೊನ್ನಂಸೇಟೆ 
ಯಲ್ಲಿ ೧೯೨೭ರಲ್ಲಿ ನಿರ್ಮಲಾನಂದರು ಕೊಡಗಿನಲ್ಲಿ 
ರಾಮಕೃಷ್ಣ ಶ್ರಮವನ್ನು ಸ್ಥಾನಿಸಿದರು. ನಿರ್ಮಲಾ 
ನಂದರ ಶಿಷ್ಯರಾದ ಸ್ವಾಮಿ ಶಾಂಭವಾನಂದ ಅವರು 
ನೇಮಕವಾದರು. ವಿದ್ಯಾರ್ಥಿನಿಲಯವೊಂದನ್ನು ಸ್ಥಾಪಿಸಿ 
ಆ ಕಾಲದಲ್ಲಿ ಭೀಕರವಾಗಿ ಹರಡಿದ್ದ ಮಲೇರಿಯಾ 
ಪಿಡುಗಿಗೆ ಸಮಾಜ, ಪರಿಹಾರವಾದ ಸೂತ್ರವನ್ನು 
ಶಿಕ್ಷಣ ಕ್ರಮವಾಗಿ ಪ್ರಸಾರ ಮಾಡಿ ಕೊಡಗಿನಲೆಲ್ಲಾ 
ಸಂಚರಿಸಿದರು. 


೧೯೨ 


ಇದೇ ಸಮಯದಲ್ಲಿ ಕೊಡಗಿನ ಗುಡ್ಡಗಾಡಿನ 
ಜೇನು ಗೂಡುಗಳು ಬಹುಮಂದಿಗೆ ಕೃಷಿಲಾಭದಾಯಕ 
ವಾಗಬಹುದು ಎಂಬ ಕಲ್ಲನೆ ಇಲ್ಲದಿದ್ದಾಗ, 

ವಿ ನಾ ದು 

ಪಾಶ್ಚಮಾತ್ಯ ದೇಶದಲ್ಲಿ ಜೇನು ಕೃಷಿ ಉತ್ಪನ್ನ ಹೇಗೆ 
ಮಾಡುತ್ತಾರೆಂಬುದನ್ನು ಅಭ್ಯಾಸಿಸಿ ಕೊಡಗಿನಲ್ಲಿ 
ಪ್ರಾಯೋಗಿಕ ಕೇಂದ್ರವನ್ನು ಸ್ಥಾಪಿಸಿದರು. ಸ್ವಾಮಿಗಳು 
ಜೇನುಮೇಣ ಉತ್ಪಾದಕರ ಸಂಘ ಸಂಸ್ಥೆಯನ್ನು 
ಆರಂಭಿಸಿದರು. ಹೋಮಿಯೋಪತಿ, ಅಲೋಪತಿ 


ವೈದ್ಯಕೀಯ ಚಿಕಿತ್ಸಾಲಯ ಆರಂಭಿಸಿದ್ದು ಸ್ವಾವಿಿ 


ನಿಶ್ಚಂಭರಾನಂದರು. ಸೊನ್ನಸೇಟಿ ಸುತ್ತ ಮತ್ತು 
ಇರುವೆ ಹೆಳ್ಳಿಗಳಿಗೆ ಇದೆರಿಂದೆ ಸೆಹಾಯವಾಯ್ತು. 


ಆಶ್ರಮಕ್ಕೆ ಮಹಾತ್ಮಗಾಂಧಿ ವಿನೋಬಾ ಭಾವೆ, 
ಮುಂತಾದವರು ಆಶ್ರಮಕ್ಕೆ ಭೇಟ ಇತ್ತಿದ್ದಾರೆ. 


ಸಾಮಾಜಿಕ ಕ್ರಾಂತಿಯನ್ನು ಮಾಡಲು ಹೊರಟ 
ರಾಮಕೃಷ್ಣ -ವಿವೇಕಾನಂದರು ತಮ್ಮ ಕಾರ್ಯ ಸಾಧನೆ 
ಯಲ್ಲಿ, ಯಶಸ್ವಿಯಾದರೆ ಎಂಬ ಪ್ರಶ್ನೆ ನಮ್ಮ 
ಮುಂದಿದೆ. ಸ್ವಾಮಿ ರಾಮಕೃಷ್ಣ _ನಿವೇಕಾನಂದರ 
ನಾಣಿ ಇಂಡಿಯಾದ ಮೂಲ ಭೂತ ಪ್ರಶೈೆಯಾದ 


ಬಡತನ, ನಿರಕ್ಷರತೆಯನ್ನು ಅತಿ ಸೂಕ್ಷ್ಮಃ ಗಿ 
ಅವಲೋಕಿಸಿದಾಗ, ವಿವೇಕಾನಂದರು ಈ ಮೂಲ 


ಭೂತ ಪ್ರಶ್ನೆಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಕೊಟ್ಟರು 
ವುದು ನಿಜ. ಯಾಕೆಂದರೆ ವಿವೇಕಾನಂದರ (೧೯೦೨) 
ನಿಧನದಿಂದ ಇಂದಿನವರೆಗೂ, ತನ್ನದೇ ಆದೆ ರೀತಿಯಲ್ಲಿ 
ಹಿಮಾಲಯದಿಂದ ಕನ್ಯಾ ಕುಮಾರಿಯವರೆಗೂ, ಧರ್ಮ 
ಪ್ರಚಾರದ ಮೂಲಕ ನೈತಿಕ, ಸಾಮಾಜಿಕ ಜಾಗೃತಿ 
ಯನ್ನು ಉಂಟು ಮಾಡುತ್ತಾ ಕಾಲಕ್ಕೆ ತಕ್ಕಂತೆ 
ತಮ್ಮನ್ನು ತೊಡಗಿಸಿಕೊಂಡು ಬೇಲೂರು ಮಠದಿಂದ 
ಮೈಸೂರಿನಲ್ಲಿರುವ ನಂತದವರೆಗೆ, ಕರ್ತವ್ಯ ಪ್ರಜ್ಞ 
ರಾಗಿರುವ ಹಲವಾರು ಸ್ವಾಮಿಜಿಯನರನ್ನು ಸಂದರ್ಶಿಸಿ 
ದಾಗ ಇದರ ಅರಿವಾಗುವುದು. 


ಇತಿಹಾಸ ದರ್ಶನ 


